ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1568 
ಸದಸ್ಯರ ಹೆಸರು : ಶ್ರೀ ಪ್ರದೀಪ್‌ ಶೆಟ್ಟರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಉತ್ತರಿಸುವ ದಿನಾಂಕ : 20.03.2020 


ಉತ್ತರಿಸುವವರು 


; ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕ್ರಸಂ. 


(& 


ಪನ್ನ 


ಉತ್ತರ 


(ಅ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯಲ್ಲಿ ಬಿಲ್‌ ಕಲೆಕ್ಟರ್‌ 
ಹುದ್ದೆಯಿಂದ ಕಾರ್ಯದರ್ಶಿ ಹುದ್ದೆಗೆ 
ಹಾಗೂ ಕಾರ್ಯದರ್ಶಿ ಹುದ್ದೆಯಿಂದ 
ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ 
ಹಾಗೂ ಕಾರ್ಯನಿರ್ವಾಹಕ 
ಅಧಿಕಾರಿಗಿಂತ ಉನ್ನತ ಹುದ್ದೆಗೆ 
ಪದೋನ್ಸತಿ ಹೊಂದಿದವರ ಸಂಖ್ಯೆ 
ಎಷ್ಟು 


ಗ್ರಾಮೀಣಾಭಿವೈದ್ಧಿ ಮತ್ತು ಪಂಚಾಯತ್‌ ' `ರಾಜ್‌ ಇಲಾಖೆಯಲ್ಲಿ 
ಗ್ರಾಮ ಪಂಚಾಯತಿಗಳ ಬಿಲ್‌ ಕಲೆಕ್ಟರ್‌ ಹುದ್ದೆಯಿಂದ ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 ಹುದ್ದೆಗೆ ಆಯ್ಕೆ ಮೂಲಕ 
ನೇರ ನೇಮಕಾತಿಗೊಂಡವರ ಸಂಖ್ಯೆ: 3645. 

ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 ಹುದ್ದೆಯಿಂದ ಗ್ರಾಮ 
ಪಂಚಾಯತಿ ಕಾರ್ಯದರ್ಶಿ ಗೇಡ್‌-1 ಹುದ್ದೆಗೆ ಪದೋನ್ನತಿ 
ಹೊಂದಿದ ನೌಕರರ ಸಂಖ್ಯೆ 2555. 

ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್‌-1 ಹುದ್ದೆಯಿಂದ 
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಪದೋನ್ನತಿ ಹೊಂದಿದ 
ನೌಕರರ ಸಂಖ್ಯೆ: 1767. 

ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯಿಂದ 
ನಿರ್ದೇಶಕರು (ಗ್ರಾಮೀಣ ಉದ್ಯೋಗ) ಹುದ್ದೆಗೆ 
ಹೊಂದಿದ ನೌಕರರ ಸಂಖ್ಯೆ: 143. 

ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯಿಂದ ಸಹಾಯಕ 
ನಿರ್ದೇಶಕರು (ಗ್ರಾಮೀಣ ಉದ್ದೋಗ) ಹುದ್ದೆಯಿಂದ 
ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ಪದೋನ್ನತಿ ಹೊಂದಿದ 
ನೌಕರರ ಸಂಖ್ಯೆ: 7]. 

ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಯಿಂದ ಉಪಕಾರ್ಯದರ್ಶಿ 
(ಹಿರಿಯ ಶ್ರೇಣಿ) ಹುದ್ದೆಗೆ ಪದೋನ್ನತಿ ಹೊಂದಿದ ನೌಕರರ 
ಸಂಖ್ಯೆ: 19. 


ಸಹಾಯಕ 
ಪದೋನ್ನತಿ 


(ಆ) 


ಈ ರೀತಿಯಾದಂತ ಪೆದೋನ್ಸತಿಯನ್ನು 
ನೀಡಲು ಅನುಸರಿಸಬೇಕಾದಂತಹ 
ಮಾನದಂಡಗಳೇನು? 


ಕರ್ನಾಪ್‌ ಸಾಮಾನ್ಯ ಸಹ ಡ್‌ ಇನ್‌ ವತ್ತ 
ಅಭಿವೃದ್ಧಿ ಶಾಖೆ) ವೃಂದ ಮತ್ತು ನೇಮಕಾತಿ ನಿಯಮಗಳ 
ಅನುಸಾರ ಗ್ರಾಮ ಪಂಚಾಯತಿಯ ಬಿಲ್‌ಕಲೆಕ್ಟರ್‌ ವೃಂದದಿಂದ 
ಜೇಷ್ಠತಾ ಪಟ್ಟಿ ಆಧರಿಸಿ, ಲಭ್ಯವಾಗುವ ಹುದ್ದೆಗಳ ಆಧಾರದ 
ಮೇಲೆ ಅರ್ಹ ನೌಕರರು ಗಾಮ ಪಂಚಾಯತಿ ಕಾರ್ಯದರ್ಶಿ 
Ato —2 ಯುಟ್ಲಿಗಿ ಆಯ್ಕೆ ಖುಲಲರ ಬೇಲ ಬೀಯರಂತಿ ಯಿೊಂಲದಿ, 
ತದನಂತರ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-2 
ಹುದ್ದೆಯಿಂದ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗೇಡ್‌-1, 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಸಹಾಯಕ ನಿರ್ದೇಶಕರು 
(ಗ್ರಾಮೀಣ ಉದ್ಯೋಗ) ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು 
ಉಪಕಾರ್ಯದರ್ಶಿ (ಹಿರಿಯ ಶ್ರೇಣಿ) ಹುದ್ದೆವರೆಗೆ ಜೇಷ್ಟತೆ ಮತ್ತು 
ಅರ್ಹತೆ ಆಧಾರದ ಮೇಲೆ ಲಭ್ಯವಾಗುವ ಹುದ್ದೆಗಳಿಗೆ ಇಲಾಖಾ 
ಪದೋನ್ನತಿ ಸಮಿತಿ ನಿರ್ಣಯದಂತೆ ಪದೋನ್ನತಿ ನೀಡಲು 


pe pe] 
ಸಂ. 'ಗಾಅಪೆ 


306 ಗ್ರಾಪಂಅ 2020 


ಕ್ರಮವಹಿಸಬೇಕಾಗುತ್ತದೆ. 
Fae ನ್‌ 
೪) “ 


(ಕೆ.ಎಸ್‌.ಪತ್ಸರಪ್ಪ 
ಗ್ರಾಮೀಣಾಭಿವೈದ್ದಿ ಮತ್ತು ಪಂ.ರಾಜ್‌ ಸಚಿವರು 


